ವೈಜ್ಞಾನಿಕ ಶೋಧನೆಗಳಲ್ಲಿ 
ಅದೃಷ್ಟ ಅಧವಾ ಅವಕಾಶದ 
ಸಾಧ್ಯತೆಗಳು ಎಷ್ಟಿರಬಹುದು? 
ಮಿಕ್ಕಿದ ಜೀವಕೋಶಗಳು ಬೆಳೆವ 
ತಟ್ಟೆಗಳನ್ನು ಕಸದ ಬುಟ್ಟಿಗೆ 
ಎಸೆಯಲು ಮನಸ್ಸಾಗದೇ ಆ 
ಮೂಲಕ ಸೋತ 
ಪ್ರಯೋಗಪೊಂದನ್ನು ಹೊಸ 
ಬೆಳಕಿನಡಿ ನೋಡುವ ಮೂಲಕ 
ತಾವು ಆಸಕ್ತಿಕರ 
ಸಂಶೋಧನೆಯತ್ತ ಸಾಗಿದ್ದನ್ನು 
ಕುರಿತು ವಿಜ್ಞಾನಿಯೋರ್ವರು 
ಅನುಭವವನ್ನು 
ಹಂಚಿಕೊಂಡಿದ್ದಾರೆ. 


ಹ > 


PY 
31 ದ 


” 


Wi 


ಸ್ಲೀರಾಲ್ಲಳು ಸುರುಆಯಾಕಾರದ ಮೇದಸ್ಟಾಗಿದ್ದು 
ಯುಕ್ಕಾರಿಯೋಟ್ಟಕಳ ಕೋಶಪೊರೆಯ ಸಮದ್ರತೆಯಲ್ಲ 
ಪ್ರಮುಖ ಪಾತ್ರ ವಹಿಸುತ್ತವೆ. ಉದಾಹರಣೆಗೆ, 
ಕೊಲೆಸ್ಟೆರಾಲ್‌ ಎಂಬ ಎಲ್ಲರಿಗೂ ತಿಆದಿರುವ ಪ್ಪೀರಾಲ್ಲು 
ಉತ್ಪಾದನೆಯಲ್ಲ ತಷಪ್ಪುಗಳುಂಬಾದಾಗ ಮಾನವನ 
ಭ್ರೂಣದ ಬೆಳವಣಿಗೆಯಲ್ಲ ತೀವ್ರವಾದ 
ದೋಷಗಳುಂಬಾಗಿ ಭ್ರೂಣದ ಸಾವು ಬಹುತೇಕ 
ಸಂಭವಿಸುತ್ತದೆ. ಯುಕ್ಕ್ಯಾರಿಯೋಟ್ವಕಲ್ಲ ಸ್ಲೀರಾಲ್ಲಳು 
ಕೋಶ ಮಾರ್ಪಡಿಕೆ ಹಾಗೂ ಅಂಗವಿಕಾಸದಲ್ಲ ಪಾತ್ರ 
ವಹಿಸುತ್ತವೆಯೇ ಎಂಬ ಪ್ರಶ್ನೆ ಇದರಿಂದ ಉದ್ಭವಿಸುತ್ತದೆ. 
ತ್ವರಿತವಾಗಿ ಬೆಕೆಯಬಲ್ಲ, ಸುಲಭವಾಗಿ ಸಾಕಬಹುದಾದ 
ಮಾದರಿ ಬಹುಕೋಶೀಯ ಯುಕ್ಕಾರಿಯೋಟಲ್ಲ 
ಸ್ಲೀರಾಲ್‌ ಉತ್ಪಾದನೆಯಲ್ಲ ತಪ್ಪನ್ನುಂಟುಮಾಡಬಲ್ಲ 
ಉತ್ಸರಿವರ್ತನೆಯ ಪರಿಣಾಮಗಳನ್ನು ಅಭ್ಯಸಿಸುವುದು 
ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಇರುವ ಒಂದು 
ವಿಧಾನ. ನನ್ನ ಡಾಕ್ಷರಲ್‌ ಸಂಶೋಧನೆಯ ಗುರಿ 
ಇದಾಗಿತ್ತು (1978-1984). ಮಣ್ಣಿನಲ್ಲ ಪ್ರತಂತ್ರವಾಗಿ 
ಬದುಕುವ, ಸಹಜ ಪೊರೆಯ ಪಸ್ಲೀರಾಅನ ಬದಲು 
ಪೂರ್ವಗಾಮಿ ಸ್ಲೀರಾಲ್‌ ಇರುವಂತಹ ಉತ್ಪರಿವರ್ತಿತ 
ಅಮೀಬಾ, ಡಿಕ್ಷಿಯೋಪ್ಲೇಅಯಮ್‌ ಡಿಸ್ಥಾಲ್ಲುಯಮ್‌ 
(Dictyostelium discoideum) ಗಳನ್ನು ಸಾನು 
ಹುಡುಕುತ್ತಿದ್ದೆ (ಬಾಕ್ಸ್‌ 1. ಡಿಕ್ಷಿಯೋಸ್ಲೇಆಯಮ್‌ [) 
ಫಲೋತ್ಪನ್ನದಲ್ಲ (ಚಿತ್ರ 1) ಸಹಜ ಪ್ಹೀರಾಲ್ದು 
ಮಹತ್ವವನ್ನು ನಿರ್ಣ೦ಬಸಲು ನಮಗೆ ಈ ಉತ್ಪರಿವರ್ತಿತ 
ಜೀವಿಗಳು ಸಹಾಯ ಮಾಡುತ್ತವೆ. 


86 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್ಹ್‌ ' ಡಿಸೆಂಬರ್‌ 2023 


ಅಂತಹ ಉತ್ಪರಿವರ್ತಿತ ಜೀವಿಗಳನ್ನು ಪಡೆಯುವುದು 
ಹೇಗೆ? ನಿಸ್ಹಾಟನ್‌ ಶಿಅೀಂಧ್ರನಾಶಕ ನಿರೋಧೀ 
ಅಮೀಬಾವನ್ನು ಆರಿಸಿಕೊಳ್ಳುವುದು ಆ ಸಮಯದ 
ಸುಲಭದ ವಿಧಾನವಾಗಿತ್ತು. ನಿಸ್ಹಾಟನ್‌ ಕೋವಿಡ್‌-19 
ಕ್ಸ ಸಂಬಂಧಪಟ್ಟ ಮ್ಯೂಕರ್ಮೈಕೋಸಿಸ್‌ (ಕಪ್ಪು 
ಶಿಅಂದ್ರ) ಸೋಂಕನ್ನು ಗುಣಪಡಿಸಲು ಬಳಸಲಾಗುವ 
ಶಿಅೀ೦ಧ್ರನಾಶಕ ಆಂಘೋಟಿರಿಸಿನ್‌ ಜಯ ಸಂಬಂಧಿ. 
ಎರಡೂ ಶಪಿಲೀಂಧ್ರನಾಶಕಗಳು ಪೊರೆಯ ಸಹಜ 
ಸ್ಲೀರಾಲ್ಲೊಡನೆ ಕೂಡಿಕೊಂಡು ಸ್ಲೀರಾಲ್‌- 
ಶಿಅೀಂಧ್ರನಾಶಕ ಸಂಕೀರ್ಣಗಳಾಗುತ್ತವೆ. ಈ 
ಸಂಕೀರ್ಣಗಳು ಹೊರೆಯಲ್ಲ ತೂತನ್ನು ಮಾಡಿ ಅದರ 
ಸಮರ್ರತೆಯನ್ನು ನಾಶಗೊಳಸಿ ಕೋಶದ ಸಾವಿಗೆ 


ಕಾರಣವಾಗುತ್ತವೆ. ಉತ್ಪರಿವರ್ತನೆಯು ಸಹಜ 
ಸ್ಲೀರಾಅನ ಐಬದಲಗೆ ಪೂರ್ವಗಾಮಿ ಫ್ಲೀರಾಲ್‌ 
ಉಂಟುಮಾಡಿ ಈ ಫಲಅತಾಂಶವನ್ನು 
ಬದಲಾಲುಸುತ್ತದೆ. ನಿಸ್ಹಾಟನ್‌ ಪೂರ್ವಗಾಮಿ 


ಸ್ಪೀರಾಲ್‌ ಜೊತೆ ಚೆನ್ನಾಗಿ ಕೂಡಿಕೊಳ್ಳದಿರುವುದರಿಂದ 
ಶೇ ಉತ್ಪರಿವರ್ತಿತ ಜೀವಿಗಳು ಹೆಚ್ಚು ನಿಸ್ಹಾಟನ್‌ 
ನಿರೋಧಿಗಳು. 


ರಿಸೆಸಿವ್‌ ಅಥವಾ ಡಾಮಿನಂಬ್‌ ಉತ್ಸರಿವರ್ತನೆಗಳ೦ದ 
ನಿಸ್ಹಾಟನ್‌ ನಿರೋಧತ್ವ ಪ್ರಾಪ್ತಿಯಾಗುತ್ತದೆ. ನಾನು ಕೆಲಸ 
ಮಾಡುತ್ತಿದ್ದ ಪ್ರಯೋಗಶಾಲೆಯಲ್ಲನ ಸದಸ್ಯರು ಈ 
ಮೊದಲೇ ರಿಸೆಸಿವ್‌ ಉತ್ಪರಿವರ್ತಿತ ಅಮೀಬಾವನ್ನು 
ಪತ್ಯೇಕಿಸಿದ್ದರಿಂದ  ಡಾಮಿನಂಟಬ್‌  ಉತ್ತರಿವರ್ತಿತ 


ಚಿತ್ರ 1. ಪ್ರಯೋಗಶಾಲೆಯಲ್ಲಿ ಅಮೀಬಾಗಳನ್ನು ಬೆಳೆಸುವುದು 


ಎ. ಅಮೀಬಾಗಳ ಹಾಸು ಮತ್ತು ತೇಪೆ ಎಂದರೇನು? ಪೆಟ್ರಿ ತಟ್ಟಿಯ ಬಹುಪಾಲು ಮೇಲ್ಮೈ 
ಮಬ್ಬಾದ ಬ್ಯಾಕ್ಟೀರಿಯಾ ಹಾಸಿನಿಂದ ಆವರಿಸಲ್ಪಟ್ಟಿದೆ. ಅದರಲ್ಲಿನ ವೃತ್ತಾಕಾರದ ಸ್ಪಷ್ಟ 
ವಲಯಗಳು ಡಿಕ್ಸಿಯೋಸ್ಸೆಲಿಯಮ್‌ ಅಮೀಬಾ ಬ್ಯಾಕ್ಟೀರಿಯಾಗಳನ್ನು ಭಕ್ಷಿಸಿದ್ದರಿಂದ 
ನಿರ್ಮಿಸಲ್ಪಟ್ಟಿದ್ದು, ಅದೇ ತೇಪೆ. ತೇಪೆಗಳು ದೊಡ್ಡದಾಗಿ ಒಂದರೊಡನೊಂದು 
ಸೇರಿಕೊಳ್ಳುತ್ತವೆ. ತೇಪೆಯ ಪ್ರದೇಶದಲ್ಲಿ ಹಸಿವಿನಿಂದಾಗಿ ಅಮೀಬಾಗಳು ಗುಂಪಾಗಿ 


ಬಹುಕೋಶೀಯ ಗೊಂಚಲಾಗಿ ತದನಂತರ ಫಲೋತ್ಸನ್ನ ಮಾಡುತ್ತವೆ. ಅಮೀಬಾ ಗುಂಪು 


ಮತ್ತು ಫಲಭರಿತ ಆಕೃತಿಗಳು ಬರಿಗಣ್ಣಿಗೆ ಗೋಚರಿಸುತ್ತವೆ. 


ಕೃಪೆ: Bala from Kassel, Germany, Wikimedia Commons. 2.0. 
URL: https: / /commons.wikimedia.org /w/index.php?curid=2933881. 


License: CC-BY-SA 


ಬಿ. ಎಡ ಅಂಚಲ್ಲಿ ಬ್ಯಾಕ್ಟೀರಿಯಾ ಹಾಸಿನಲ್ಲಿರುವ ಅಮೀಬಾದ ತೇಪೆಯ ನೂರ್ಮಡಿ ವಿಶ್ಲೇಷಣೆಯಲ್ಲಿ 
ತೋರಿಸುತ್ತಿರುವ ಪ್ರಶಸ್ತಿ ವಿಜೇತ ಛಾಯಾಚಿತ್ರವಿದು. ಗುಂಪಾದ ಅಮೀಬಾಗಳಿಂದ ಬ್ಯಾಕ್ಟೀರಿಯಾಗಳು 

(ಚಿತ್ರದ ಎಡ ಅಂಚಲ್ಲಿ ಮಸುಕಾದ ನಿಮ್ನ ಪದರದಂತೆ ಗೋಚರಿಸುತ್ತಿರುವ) ಭಕ್ಷಿಸಲ್ಪಟ್ಟಿವೆ. ಬೀಜಾಣುಗಳ ಚೆಂಡನ್ನು 
ಮೇಲಕ್ಕೆ ಹೊತ್ತಿರುವ ಕೆಲ ಮಿಲಿಮೀಟರ್‌ ಉದ್ದದ ತೆಳ್ಳನೆಯ ಕಾಂಡವುಳ್ಳ ಫಲಭರಿತ ಆಕೃತಿಗಳಾಗಿ ಈ ಗುಂಪುಗಳು 
ಮಾರ್ಪಾಟು ಹೊಂದಿರುವುದನ್ನು ಬಲಭಾಗದಲ್ಲಿ ನೋಡಬಹುದು. 


ಕೃಪೆ: Dr. Dirk Dormann, MRC LMS, Imperial College, London and Nikon Small World. 


URL: https: /www.nikonsmallworld.com /galleries /2009-photomicrography-competition/ 


life-cycle-of-the-social-amoebae-dictyostelium-discoideum. License: Protected by Copyright. 


Used with permission of the rights owners. 


ಜೀವಿಗಳನ್ನು ಪಡೆಯುವುದು ನನ್ನು ಗುರಿಯಾಗಿತ್ತು. 
ಏಕೆ? ರಿಸೆಸಿವ್‌ ಉತ್ಪ್ಸರಿವರ್ತನೆಗಳ೦ದ 


ವಂಶವಾಹಿಗಳು ಅನೇಕ ವೇಕೆ ಸಂಪೂರ್ಣವಾಗಿ 
ನಿಷ್ಣಿಯಗೊಳ್ಳುತ್ತವೆ ಹಾಗೂ ಸಂಪೂರ್ಣವಾಗಿ 


ನಿಷ್ಟಿಯಗೊಂಡ ಸ್ಟೀರಾಲ್‌ ಉತ್ಪಾದನೆಯ ಕೆಲ 
ವಂಶವಾಹಿಗಳು ನಿರೀವ ಅಮೀಬಾಗಳಗೆ 
ಕಾರಣವಾಗಬಲ್ಲವು ಎಂದು ಈ ಹಿಂದಿನ 
ಪ್ರಯೋಗಗಳಂ೦ದ ನಮಗೆ ತಿಆದಿತ್ತು. ತದ್ದಿರುದ್ಧವಾಗಿ, 
ಡಾಮಿನಂಬ್‌ ಉತ್ತ್ಪರಿವರ್ತನೆಗಳು ಭಾಗಶಃ 
ವಂಶವಾಹಿ ಚಟುವಟಕೆಗಳನ್ನು ಉಳಸಿಕೊಳ್ಳಲು 
ಅಥವಾ ನೂತನ ಮಾದರಿ ವಂಶವಾಹಿ 
ಚಟುವಟಕೆಗಳಗೆ ಕಾರಣವಾಗುತ್ತವೆ. ಹೀಗಾಗಿ, ಕೆಲ 
ಸ್ಲೀರಾಲ್‌ ಉತ್ಪಾದನೆಯ ವಂಶವಾಹಿಗಳ 
ಡಾಮಿನಂಬಟ್‌ ಉತ್ಪರಿವರ್ತನೆಗಳು ಮಾತ್ರವೇ ಸಜೀವ 
ಅಮೀಬಾಗಳಗೆ ಕಾರಣವಾಗುತ್ತವೆ. ಅಂತಹ 
ಉತ್ಪರಿವರ್ತಿತ ಜೀವಿಗಳು (ಡಾಮಿನಂಬಟ್‌ 
ಉತ್ತರಿವರ್ತನೆಗಳನ್ನು ಹೊಂದಿದ) ಸ್ಪೀರಾಲ್‌ 
ಉತ್ಪಾದನೆಯನ್ನು ಪ್ರಭಾವಿಸುವ ಹೊಸ 
ವಂಶವಾಹಿಗಳನ್ನು ಕಂಡುಹಿಡಿಯಲು 
ಸಹಾಯವಾಗುವಂತಹ ಅವಕಾಶವನ್ನು 
ಒದಗಿಸುತ್ತಿದ್ದವು. 


ಡಾಮಿನಂಬಟ್‌ ಮತ್ತು ರಿಸೆಸಿವ್‌ ಉತ್ಸರಿವರ್ತನೆಗಳು 
ಮಾರ್ಗವನ್ನು ಪ್ರಭಾವಿಸುವುದರಿಂದ 
ನಡುವಿನ ವ್ಯತ್ಯಾಸಗಳನ್ನು 


ಒಂಡೇ 
ಅವುಗಳ 


ಗುರುತಿಸುವುದು ಹೇಗೆ? ಡಿಪ್ಲಾಯ್ಡ್‌ ಅಮೀಬಾದಲ್ಲ 
ಈ ಭನ್ನುತೆಯು ಸ್ಪಷ್ಟವಾಗಿ ಗೋಚರಿಸುತ್ತದೆ (ಬಾಕ್ಸ್‌ 
೨). ಒಂದೊಮ್ಮೆ ನಿಸ್ಹಾಟನ್‌-ನಿರೋಧೀ 
(ಉತ್ಸರಿವರ್ತಿತ) ಹೆಪ್ಲಾಯ್ದ್‌ ಜೀವಕೋಶ ಮತ್ತು 
ನಿಸ್ಹಾಟನ್‌-ಸಂವೇದೀ ಹೆಪ್ಲಾಯ್ಡ್‌ ಜೀವ- 
ಕೋಶಗಳು ಸಂಯೋಜನೆಗೊಂಡ ನಂತರ 
ಉತ್ಪಾದನೆಯಾಗುವ ಡಿಪ್ಲಾಯ್ಡ್‌ ಜೀವಕೋಶವು 
ನಿಸ್ಹಾಟನ್‌ ಸಂಪೇದಿಯಾದರೆ (ತಳವಿಜ್ಞಾನದ 
ಪ್ರಕಾರ, 'ನಿಸ್ಹಾಟನ್‌ ಸಂವೇದೀ ಭೌತಿಕ ಸ್ಥಿತಿಯನ್ನು. 
ಇದು ತೋರಿಸುತ್ತದೆ), ಉತ್ಸರಿವರ್ತನೆಯು ರಿಸೆಸಿವ್‌ 
ಎಂದು ನಾವು ತಿಆಯಬಹುದು. ತದ್ವಿರುದ್ಧವಾಗಿ, 
ಡಿಪ್ಲಾಯ್ಡ್‌ ಜೀವಕೋಶವು ನಿಸ್ಹಾಟನ್‌ 
ನಿರೋಧಿಯಾಗಿದ್ದರೆ ಉತ್ಸರಿವರ್ತನೆಯು 
ಡಾಮಿನಂಬ್‌ ಎಂದು ನಾವು ನಿರ್ಣಲುಸಬಹುದು. 

ಅಮೀಬಾಗಳನ್ನು ನಿಸ್ಲಾಟನ್ನೆ ಒಡ್ಡಿ, ಅದಕ್ಕೆ 
ನಿರೋಧಕತೆಯನ್ನು ತೋರಿಸುವ ಹೆಪ್ಲಾಯ್ದ್‌ 
ಅಮೀಬಾಗಳನ್ನು ಬೇರ್ಪಡಿಸುವ ಮೂಲಕ 
ಉತ್ಪರಿವರ್ತಿತ ಅಮೀಬಾಗಳನ್ನು ಈಂ ಮುನ್ನು 


ವಿಜ್ಞಾನಿಗಳು ಪಡೆದಿದ್ದರು. ನಾನು ಡಿಪ್ಲಾಯ್ತ್‌ 
ಅಮೀಬಾಗಳ ಮೂಲಕ ಇವುಗಳನ್ನು 
ಪಡೆಯಲೆಣಿಸಿದೆ. ಯಾಕೆ? ಡಿಪ್ಲಾಯ್ತ್‌ 


ಜೀವಕೋಶದಲ್ಲನ ರಿಸೆಸಿವ್‌ ಉತ್ಸರಿವರ್ತನೆಯ 
ಕಾರಣದಿಂದಾಗಿ ಉಂಬಲಾಗುವ ನಿಸ್ಹಾಟನ್‌ 
ನಿರೋಧಕತೆಗೆ ಎರಡು ಪ್ರತಂತ್ರ ಉತ್ತರಿವರ್ತನೆಗಳು 
ಸಂಭವಿಸಿ. ಆ ಮೂಲಕ ಒಂದೇ ಗುಣಾಣುವಿನ 


ಐ ವಂಡರ್‌... 


ಪ್ರತಿಗಕಸ್ನಿವು ನಿಷ್ಟಿಯಗೊಳಸಬೇಕಾಗುತ್ತದೆ. 
ತದ್ವಿರುದ್ಧವಾಗಿ, ನಿಸ್ಹಾಟನ್‌ ನಿರೋಧಕತೆಗೆ ಒಂದೇ 
ಡಾಮಿನಂಟ್‌  ಉತ್ಸರಿವರ್ತನೆ ಸಾಕಾಗುತ್ತದೆ. 
ಡಿಪ್ಲಾಯ್ಡ್‌ ಜೀವಕೋಶಗಕಲ್ಲ ಒಂದೇ ಡಾಮಿನಂಟ್‌ 
ಉತ್ಸರಿವರ್ತನೆಬಂದ ನಿರೋಧಕತೆಯನ್ನು 
ಪಡೆಯುವ ಸಂಭವನೀಯತೆಯು ಎರಡು ರಿಸೆಸಿವ್‌ 
ಉತ್ಸರಿವರ್ತನೆಗಳಂದ ಪಡೆಯುವ ನಿರೋಧಕತೆ- 
ಗಿಂತಾ ತುಂಬಾ ಹೆಚ್ಚಾಗಿದೆ ಎಂದು ಇದರ ಅರ್ಥ 
(ಚಿತ್ರ ೨). 


ಪೆಟಬ್ರಡಿಪ್ಲಕಲ್ಲ ನಿಸ್ಹಾಟನ್‌ ಒಳಗೊಂಡಿರುವ ಅಗಾರ್‌ 
ಮಾಧ್ಯಮವನ್ನು ತಯಾರಿಸುವ ಮೂಲಕ ನಾನು 


ನನ್ನು ಪ್ರಯೋಗವನ್ನು ಆರಂಭಸಿದೆ. 
ಡಿಕ್ಷಿಯೋಸ್ಲೇಆಯಮ್‌ ಬ್ಯಾಕ್ಷೀರಿಯಾಗಳನ್ನು 


ಭಕ್ಷಿಸುತ್ತದೆಯಾದ್ದರಿಂದ ಪೆಟ್ರಡಿಶ್ಲಳಗೆ ಕ್ಲೆಬ್ಬಯೆಲ್ಲಾ 
ಏರೋಜೀನ್ಸ್‌ (Klebsiella aerogenes) 
ಬ್ಯಾಕ್ಷೀರಿಯಾಗಳ ಕೋಶಗಳನ್ನು ವರ್ಗಾಯುಸಿ, 
ಅಗಾರಿನ ಮೇಲೆ ಸಂಪೂರ್ಣವಾಗಿ ಆವರಿಸಿ 
ಬೆಳೆಯುವಂತೆ ಮಾಡಿದೆ. ಹೆಚ್ಚನ ಬ್ಯಾಕ್ಟೀರಿಯಾ- 
ಗಳಲ್ಲ ಸ್ಲೀರಾಲ್ಲಆರುವುದಿಲ್ಲ. ಆದ್ದರಿಂದ ನಿಸ್ಹಾಟನ್‌ 
ಪ್ರಭಾವ ಅವುಗಳ ಮೇಲರುವುದಿಲ್ಲ. ಸುಮಾರು 
10೦,೦೦೦-5೦೦.೦೦೦ ಅಮೀಬಾಗಳನ್ನೂ ನಾನು 
ಈ ತಟ್ಟೆಗಳಗೆ ವರ್ಗಾಯುಸಿದೆ. ಈ ಅಮೀಬಾಗಳು 
ಶಿಅಂದ್ರನಾಶಕದಿಂದಾಗಿ ಬಹುತೇಕ ಅಳದವು. 
ಕೆಲವೇ ಅಮೀಬಾಗಳು (10೦,೦೦೦ ರಲ್ಲ 1 


ರೀಡಿಸ್ಥವರಿಂಗ್‌ ಸ್ಫೂಲ್‌ ಸೈನ್‌ | ಡಿಸೆಂಬರ್‌ 2023 ' 87 


ಬಾಕ್ಸ್‌ 1. ಡಿಕ್ಕಿಯೋಸ್ಟೇಲಿಯಮ್‌ ಡಿಸ್ಮಾಯ್ದಿಯಮ್‌: 


ನಿಸರ್ಗದಲ್ಲ ಕೊಳೆಯುತ್ತಿರುವ ಸಸ್ಯ ಭಾಗಗಳ 


ಮೇಲೆ ಬೆಕೆಯುವ ಬ್ಯಾಕ್ಟೀರಿಯಾಗಳನ್ನು 
ಡಿಕ್ಷಿಯೋಸ್ಥೆಆಯಮ್‌ ಅಮೀಬಾ ಭಕ್ಷಿಸುತ್ತಾ 
ಸಂತಾನಾಭವೃದ್ಧಿ ಮಾಡುತ್ತವೆ. ಭಕ್ಷಣೆಗೆ 


ಬ್ಯಾಕ್ಟೀರಿಯಾಗಳು ಇಲ್ಲದೇ ಹೋದಾಗ ಅವು 
ಸಾವಿರಾರು ಸಂಖ್ಯೆಯಲ್ಲಿ ಒಗ್ಗೂಡಿ ಕಣ್ಣಿಗೆ 
ಗೋಚರಿಸುವ ಬಹುಕೋಶೀಯ ಗುಂಪಾಗುತ್ತವೆ 
ಈ ಗುಂಪುಗಳು ಕೆಲ ಮಿಅಮೀಟರ್‌ ಎತ್ತರವಾದ 
ಫಲಭರಿತ ಆಕೃತಿಗಳಾಗಿ ಬದಲಾಗುತ್ತವೆ. 
ಪ್ರತಿಯೊಂದು ಫಲಭರಿತ ರಚನೆಗಳು 
ಜೀಜಾಣುಗಳನ್ನೊಳಗೊಂಡ ಹನಿಯಾಕಾರದ 
ರಚನೆಯನ್ನುಳ್ಳ ತೆಕ್ಲನೆಯ ಕಾಂಡವನ್ನು 
ಹೊಂದಿರುತ್ತವೆ. ಇರುವೆ. ಎರೆಹುಳುವಿನಂತಹ 
ಸಣ್ಣ ಜೀವಿಗಳು ಜೀಜಾಣುಗಳನ್ನು ಬೇರೆ ಆಹಾರ 
ಮೂಲಗಳತ್ತ ಪ್ರಸರಿಸುವುದರಿಂದ ಅವು ಅಲ್ವ 
ಅಂಕುರಗೊಂಡು ಅಮೀಬಾಗಳನ್ನು ಬಡುಗಡೆ- 
ಮಾಡುತ್ತವೆ. ಹೊಸತಾಗಿ ಬಡುಗಡೆಗೊಂಡ 
ಅಮೀಬಾಗಳು ಪುನಃ ಬೆಕವಣಿಗೆ-ವಿಭಜನೆ- 
ಪ್ರಸರಣೆ ಚಕ್ರದಲ್ಲ ತೊಡಗುತ್ತವೆ. 


ಶಿಅಂಧ್ರನಾಶಕದಲ್ಲ ಉಳದು ಬ್ಯಾಕ್ಷೀರಿಯಾಗಳನ್ನು 
ಭಕ್ಷಿಸುತ್ತಾ ತೇಪೆ ಅಥವಾ ವಸಾಹತುಗಳನ್ನು 
(ವೃತ್ತಾಕಾರದ ಬ್ಯಾಕ್ಷೀರಿಯಾ ರಹಿತ ಪ್ರದೇಶ) 
ಸೃಷ್ಟಿಸಿದವು. ಸಾಮಾನ್ಯ ಕೋಶಪಷೊರೆಯ ಸ್ಪೀರಾಲ್‌ 
ಉತ್ಪಾದನೆಯನ್ನು ತಡೆಯಬಲ್ಲ ಉತ್ಪರಿ- 
ವರ್ತನೆಯನ್ನು ಅವು ಹೊಂದಿದ್ದರೆ ಅವು 
ಬದುಕಬಲ್ಲವು. ಈ ರೀತಿ, ನಿಸ್ಹಾಟನ್‌-ನಿರೋಧೀ 
ಡಿಪ್ಲಾಯ್ಡ್‌ ಅಮೀಬಾಗಳನ್ನು ವಾನು ಸುಲಭವಾಗಿ 
ಪಡೆಯಲು ಸಾಧ್ಯವಾಯುತು. 


ನಾನು ಪ್ರಯೋಗದ ಮುಂದಿನ ಹಂತದಲ 
ಹೆಪ್ಲಾಯ್ದಳಾಗಲು ಈ ವಸಾಹತುಗಳನ್ನು ನಿಸ್ಹಾಟನ್‌ 
ರಹಿತ ಸಾಮಾನ್ಯ ತಟ್ಟೆಗಳಗೆ ವರ್ಗಾಯುಸಿ ಬೆಳೆಸಿದೆ 
(ಬಾಕ್‌ ೨). ನಂತರ, ಹೆಪ್ಲಾಯ್ಡ್‌ಗಳಾಗಿ ಬದಲಾದ 
ಜೀವಿಗಳನ್ನು ಬ್ಯಾಕ್ಟೀರಿಯಾಗಳ ಮೇಲೆ ಬೆಳೆಸಿದೆ. 
ನಿಸ್ಹಾಟನ್‌ ನಿರೋಧಕತೆಯನ್ನು ಹೆಪ್ಲಾಯ್ಡ್‌ 
ಅವಸ್ಥೆಯಲ್ಲಿ ಹೊಂದಿರುವ ಜೀವಿಗಳು ಡಾಮಿನಂ೦ಬಟ್‌ 
ಉತ್ತರಿವರ್ತನೆಯನ್ನು ಹೊಂದಿರುವ ಸಾಧ್ಯತೆ 
ಇರುತ್ತದೆ: ನಿಸ್ನಾಟನ್‌ ಸಂವೇದೀ ಕೋಶಗಳು 
ಸಾಮಾನ್ಯ ಗುಣಾಣುವನ್ನು ಹೊಂದಿರಬಹುದಾದ 
ಸಾಧ್ಯತೆಯುರುತ್ತದೆ. ಅನಿರೀಕ್ಷಿತವಾಗಿ, ಎಲ್ಲಾ 
ಹೆಪ್ಲಾಯ್ಡ್‌ ಜೀವಿಗಳೂ ನಿಸ್ಹಾಟನ್‌ ತಟ್ಟೆಯಲ್ಲ 
ಅಳದವು. ಎಲ್ಲಿಯೋ ತಪ್ಪಾಗಿದ್ದಿರಬಹುದೆಂದು ನಾನು 
ಈ ಪ್ರಯೋಗವನ್ನು ಹಲವು ಬಾರಿ ಕೈಗೊಂಡೆ. ಪ್ರತೀ 
ಬಾರಿಯೂ ನಿಸ್ಹಾಟನ್‌-ನಿರೋಧಿ ಡಿಪ್ಲಾಯ್ಡ್‌ಗಳು 


ಠೇ ವೇಗವಾಗಿ ಬೆಳೆಯುವ. ಹೆಪ್ಲಾಯ್ಡ್‌. 
ಯುಕಾರಿಯೋಟಕ್‌, ಏಕಕೋಪಶೀಯ 
ಅಮೀಬಾಗಳನ್ನು ಬಹುಕೋಶೀಯ 
ಗುಂಪುಗಳಾಗಿ ಮಾರ್ಪಾಟು ಹೊಂದಲು 
ಪ್ರಚೋದಿಸಬಹುದಾದ ಸಾಧ್ಯತೆಯಿಂದ 
ಬೆಳವಣಿಗೆಯ ಸಂದರ್ಭದ ಕೋಶಗಳ 
ನಡುವಿನ ಪಾರಸ್ಪರಿಕ ಕ್ರಿಯೆಗಳನ್ನು ಅಭ್ಯಸಿಸಲು 
ಇದು ತುಂಬಾ ಸೂಕ್ತವಾದ ಮಾದರಿ 
ಜೀವಿಯನ್ನಾಗಿಸಿದೆ. ಪ್ರಯೋಗಶಾಲೆಯಲ್ಲ 
ಇವುಗಳನ್ನು ಸುಲಭವಾಗಿ ಬೆಕೆಸಬಹುದು- 
ಬ್ಯಾಕ್ಷೀರಿಯಾಗಳ ಹಾಸಿನ ಮೇಲೆ ಬೆಳೆಸಲು 
ಸಾಧ್ಯವಿದೆ (ಬ್ಯಾಕ್ಷೀರಿಯಾಗಳನ್ನು ಪೆಟ್ರ 
ತಟ್ಟೆಗಕಲ್ಪ ಅಗಾರ್‌ ಮಾಧ್ಯಮದಲ್ಲ 
ಬೆಳೆಸಲಾಗುತ್ತದೆ). ಆದ್ದರಿಂದ ಡಿಕ್ಷಿಯೋ- 
ಪ್ಲೇಅಯಮ್‌ ಡಿಸ್ಥಾಲ್ಲುಯಮ್‌ ಅನ್ನು ಅನೇಕ 
ಅಭವೃಧ್ಧಿ ಜೀವವಿಜ್ಞಾನಿಗಳು ಫಲಭರಿಯ 
ರಚನೆಗಳ ಬೆಳವಣಿಗೆಯಲ್ಲ ಕೋಶೀಯ 
ಮಾರ್ಪಾಡು ಮತ್ತು ಅಂಗವಪಿಕಾಸವನ್ನು 
ಅಭ್ಯಸಿಸಲು ಬಳಸುತ್ತಾರೆ. 


ನಿಸ್ಹಾಟನ್‌-ಸಂವೇದಿ ಹೆಪ್ಲಾಯ್ದ್‌ ಗಳನ್ನೇ 
ಉತ್ಪಾದಿಸಿದವು. ನಾನೊಬ್ಬ ಪ್ರಯೋಗಶಾಲೆಯ 
ಸಂಪನ್ಯೂಲಗಳನ್ನು ದುಂದುವೆಚ್ಛ್ಞ ಮಾಡುತ್ತಿರುವ 
ಅಸಮರ್ಥ ಸಂಶೋಧಕನೆಂದು ಪ್ರಯೋಗಶಾಲೆಯ 
ಸಹೋದ್ಯೋಗಿಗಳು ಅಂದುಕೊಳ್ಳುತ್ತಾರೇನೋ 
ಎಂದು ನಾನು ಚಿಂತಿಸತೊಡಗಿದೆ. 


ಬೇರೊಂದು ಪ್ರಯೋಗದಲ್ಲ ನಾನು ಕೆಲ ಸಮಯದ 
ಬಳಕ ನಿರತನಾಗಿದ್ದಾಗ ಈ ಗೊಂದಲಮಯ 
ಅನ್ಟೇಷಣೆಗೆ ಉತ್ತರ ದೊರೆಯುತು. ಈ ಪ್ರಯೋಗದ 
ಉದ್ದೇಶ ರಿಸೆಸಿವ್‌ ಉತ್ತರಿವರ್ತನೆಯುಳ್ಳ ನಿಸ್ತಾಟನ್‌- 
ನಿರೋಧಿಗಳನ್ನು ಪಡೆದು, ಅರುಾಸ್ಟಿರಾಲ್‌ 
(azasterol) ow ಸೂಕ್ಕಾಣುಜೀವಿನಿರೋಧಕದತ್ತ 


ಅವುಗಳ ಸಾಪೇಕ್ಷ ಸಂವೇದನೆಯನ್ನು 
ಅಳೆಯುವುದಾಗಿತ್ತು. ಒಂದು ಜಾತಿಯ 
ಉತ್ಪರಿವರ್ತಿತ ನಿಸ್ಹಾಟನ್‌-ನಿರೋಧಿಯು 


ಅರಾಸ್ಟಿರಾಲ್ನೆಡೆ ಸಂವೇದನೆ ಹೊಂದಿರುವುದನ್ನು 
ಈ ಮೊದಲೇ ನಾನು ಕಂಡುಕೊಂಡಿದ್ದೆ: ಇನ್ನೊಂದು 
ಜಾತಿಯು. ಸಹಜ ಪ್ರಭೇದದಂತೆ (ವೈಲ್ಡ್‌ ಟೈಪ್‌). 
ಸಂವೇದನಾ ರಹಿತವಾಗಿತ್ತು. ಹೆಪ್ಲಾಯ್ಡ್‌ ಅಮೀಬಾದ 
ಸಹಜ ಪ್ರಭೇದವು ಅರುಾಸ್ಲಿರಾಲ್‌ ಹೊಂದಿರುವ 
ಅಗಾರ್‌ ತಟ್ಟೆಗಳಲ್ಪ ಬೆಕೆಯಬಲ್ಲದು ಎನ್ನುವುದನ್ನು 
ಪ್ರಾಥಮಿಕ ನಿಯಂತ್ರಿತ ಪ್ರಯೋಗಪೊಂದರಿಂದ 
ತಾಳೆ ನೋಡಿದೆ. ಎರಡನೇ ಹಂತದಲ, ನಿಸ್ಹಾಟನ್‌- 
ನಿರೋಧೀ ರಿಸೆಸಿವ್‌ ಉತ್ಪರಿವರ್ತಿತ ಹೆಪ್ಲಾಯ್ದ ಳನ್ನು 


88 | ೫ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ಡಿಸೆಂಬರ್‌ 2023 


ಬಾಕ್ಸ್‌ 2. ಡಿಕ್ಸಿಯೋಸ್ಟೇಲಿಯಮ್‌ನಲ್ಲಿ 
ಡಿಪ್ಲಾಯ್ದಿ: 
ಕೋಶಗಳಲ್ಲ ಜೋಡಿ ಜೋಡಿಜೀನೋಮ್‌- 
ಗಳದ್ದರೆ ಅದನ್ನು ಡಿಪ್ಲಾಯ್ಡ್‌ ಎಂದೂ, ಒಂದೇ 
ಜೀನೋಮ್‌ ಇದ್ದರೆ ಹೆಪ್ಲಾಯ್ಡ್‌ ಎಂದು 
ಕರೆಯುತ್ತಾರೆ. ಉದಾಹರಣೆಗೆ, ಮಾನವರಲ್ಲ 
ಬಹುತೇಕ ಕೋಶಗಳು ಡಿಪ್ಲಾಯ್ಡ್‌ ಆಗಿದ್ದರೆ. 
ವೀರ್ಯ ಮತ್ತು ಅಂಡಾಣುಗಳು ಹೆಪ್ಲಾಯ್ದ - 
ಳಾಗಿವೆ ಡಿಕ್ಷಿಯೋಸಪ್ಲೇಆಯಮ್‌ ಅಮೀಬಾಗಳು 
ಸಾಮಾನ್ಯವಾಗಿ ಹೆಪ್ಲಾಯ್ಡ್‌ಗಳಾಗಿದ್ದರೂ 
ಒಮ್ಮೊಮ್ಮೆ ಕೂಡಿಕೊಂಡು ಡಿಪ್ಲಾಯ್ಡ್‌ 
ಅಮೀಬಾಗಳಾಗುತ್ತವೆ. ಹಸಿವಿನಿಂದ ಬಳಲುವ 
ಅಮೀಬಾಗಳಲ್ತ ಈ ಕೂಡಿಕೆ ಕಂಡುಬರುತ್ತದೆ 


ಹಾಗೂ ಸ್ರಜಾತಿ ಭಕ್ಷಣೆಯ 
(ಡಿಕ್ಷಿಯೋಪ್ಲೇಅಯಮ್‌ ಕ್ಯಾವೇಟಮ್‌ ಎಂಬ 
ಸಂಬಂಧಿ ಜೀವಿಯಲ್ಲ ಪ್ರಜಾತಿ ಭಕ್ಷಣೆ 


ಕಂಡುಬರುತ್ತದೆ) ಮೂಲವನ್ನಿದು ತೋರಿಸ- 
ಬಹುದು. ಈ ಡಿಪ್ಲಾಯ್ದ್‌ ಅಮೀಬಾಗಳು 
ರಚನೆಯಾದ ನಂತರ ಹಲವು ಕೋಶೀಯ 
ವಿಭಜನೆಗಳ ತನಕ ಸ್ಥಿರವಾಗಿದ್ದು ಆಮೇಲೆ 


ಕಮೇಣ ಹೆಚ್ಚುವರಿ ವರ್ಣತಂತುಗಳನ್ನು 
ಕಳೆದುಕೊಂಡು ಹೆಪ್ಲಾಯ್ಡ್‌ಗಳಾಗಿ 
ಬದಲಾಗುತ್ತವೆ. 


ಪಡೆಯಲು ಈ ಅಮೀಬಾಗಳನ್ನು ನಿಸ್ಹಾಟನ್‌ ಉಜ್ಜ 
ಅಗಾರ್‌ ತಟ್ಲೆಗಳಗೆ ವರ್ಗಾಯುಸಿದೆ. ಕ್ರಮೇಣ. ಸಹಜ 
ಅಮೀಬಾಗಳ ಲಭ್ಯತೆ ಕ್ಷೀಣಿಸತೊಡಗಿತು. ಅಂದರೆ 
ನನ್ನು ಬಳ ಹಲವು ನಿಸ್ಹಾಟನ್‌ ಅಗಾರ್‌ ತಟ್ಟೆಗಳು 
ಮಿಕ್ಕಿದವು. ಶೇ ಸಂದರ್ಭದಲ್ಲ, ನಿಯಂತ್ರಿತ 
ಪ್ರಯೋಗದ ಅರಾಸ್ಲಿರಾಲ್‌ ಉಳ್ಳ ತಟ್ಟೆಗಳಲ್ಲ ಸಹಜ 


ಅಮೀಬಾ ಪ್ರಭೇದಗಳು ಚೆನ್ನಾಗಿ ಬೆಳೆದಿದ್ದವು. 
ಹೀಗಾಗಿ, ಹೆಚ್ಚುವರಿ ನಿಸ್ಹಾಟನ್‌ ತಟ್ಟೆಗಳನ್ನು 
ಎಸೆಯುವ ಬದಲು ಅವುಗಳ ಈ ನಿಯಂತ್ರಿತ 


ಅಮೀಬಾಗಳನ್ನು ಬೆಳೆಸಿ ಆ ಪ್ರಕಾರವೇ ಪಟ್ಟ 
ಮಾಡಿದೆ. 
ಅರಾಸ್ಟಿರಾಲ್‌ ಉಳ್ಳ ತಟ್ಟೆಗಳಲ್ಪ ಬೆಕೆಯುವ 


ಅಮೀಬಾದ ಸಹಜ ಪ್ರಭೇದವು, ಅರುಾಸ್ಥಿರಾಲ್‌ 
ರಹಿತ ತಟ್ಲಿಗಕಲ್ಪ ಬೆಕೆಸಲಾದ ಕೋಶಗಳಂತೆಯೇ 
ನಿಸ್ಹಾಟನ್ನೆ ಪ್ರತಿಕ್ರಬುಸುತ್ತದೆ ಎಂದು ನನ್ನ 
ಎಣಿಕೆಯಾಗಿತ್ತು. ಯಾಕೆ? ಫ್ಲೀರಾಲ್‌ ಉತ್ಪಾದನೆಯ 
ಹಂತಪೊಂದನ್ನು ಅರಾಸ್ಟಿರಾಲ್‌ ತಡೆಯುತ್ತದೆ 
ಎನ್ನುವುದು ನನಗೆ ತಿಜದಿತ್ತು. ಹೀಗಾಗಿ ಇದರ 
ಉಪಸ್ಥಿತಿಯಲ್ಲಿ ಬೆಕೆಯುವ ಅಮೀಬಾಗಳು, 
ಉತ್ತ್ಪರಿವರ್ತಿತ ನಿಸ್ಹಾಟನ್‌ ನಿರೋಧಿಗಕಳ ತರಹವೇ. 
ನೈಸರ್ಗಿಕ ಸ್ಲೀರಾಲ್‌ ಬದಲು ಪೂರ್ವಗಾಮಿ 
ಸ್ಲೀರಾಲ್ಲಳನ್ನು ಸಂದ್ರಹಿಸಿಕೊಳ್ಳುತ್ತವೆ. ಈ 
ಪೂರ್ವಗಾಮಿ ಸ್ಪೀರಾಲ್‌ ಈ ಅಮೀಬಾಗಳನ್ನು 
ಅದರ ತಟ್ಲೆಯಲ್ಲ ಒಂದೊಮ್ಮೆ ನಿಸ್ಹಾಟನ್‌ ಹಾಕಿದಾಗ 


Y 


ನಿಸ್ವಾಟಿನ್‌ ಸಂವೇದಿ 


¥ 
ಹೆಪ್ಲಾಯ್ಡ್‌ಗಳನ್ನು ಪ್ರತ್ಯೇಕಿಸಿ 


¥ 


ನಿಸ್ವಾಟಿನ್‌ ನಿರೋಧಿ 


ಚಿತ್ರ 2. ಡಾಮಿನಂಟ್‌ ಮತ್ತು ರಿಸೆಸಿವ್‌ ಉತ್ಪರಿವರ್ತನೆಗಳ ನಡುವಿನ ವ್ಯತ್ಯಾಸಗಳು 


i 


ನಿಸ್ವಾಟಿನ್‌ ನಿರೋಧಿ 


(f) 


ನಿಸ್ಸಾಟಿನ್‌ ಸಂಪೇದಿ 


ಉದ್ದನೆಯ 8 ಅಂಕಿಯನ್ನು ಸೂಚಿಸುವ ಚಿತ್ರಗಳು ವರ್ಣತಂತುಗಳು. ಪ್ರತಿ ವರ್ಣತಂತುವೂ ಒಂದು ಜೀನೋಮ್‌ ಪ್ರತಿನಿಧಿಸುತ್ತದೆ. "ಸ" ಅಂದರೆ ಉತ್ಸರಿವರ್ತನೆ. "೩", "ರ", "ಲ", ಮತ್ತು "ರ" ಇವು 
ಡಿಪ್ಲಾಯ್ಡ್‌ ಕೋಶಗಳು (ಅವುಗಳಲ್ಲಿ ಜೋಡಿ ಜೀನೋಮ್‌ ಇವೆ). "€” ಮತ್ತು" ಇವು ಹೆಪ್ಲಾಯ್ಡ್‌ (ಒಂದು ಜೀನೋಮ್‌ ಹೊಂದಿವೆ). 

ಮೇಲ್ಭಾಗ: ರಿಸೆಸಿವ್‌ ಉತ್ಪರಿವರ್ತನೆಯು "3" ಒಂದೇ ಜೀನೋಮ್‌ ಜೊತೆಯಲ್ಲಿ ಕಂಡುಬಂದು, "೩" ಯನ್ನು ನಿಸ್ಟಾಟಿನ್‌ ಸಂವೇದಿಯಾಗಿಸುತ್ತದೆ. ಇದು "ಯ ಎರಡೂ ಜೋಡಿಯಲ್ಲಿ ಕಂಡುಬಂದು 
ಅದನ್ನು ನಿಸ್ವಾಟಿನ್‌ ನಿರೋಧಿಯನ್ನಾಗಿಸುತ್ತದೆ. ತದ್ವಿರುದ್ಧವಾಗಿ, "ಲ" ಮತ್ತು "ರೆ" ಗಳಲ್ಲಿ ಡಾಮಿನಂಟ್‌ ಉತ್ಪರಿವರ್ತನೆಯು ಕ್ರಮವಾಗಿ ಒಂದು ಅಥವಾ ಜೋಡಿಯಲ್ಲಿ ಇದ್ದರೂ ಅವುಗಳನ್ನು ನಿಸ್ಟಾಟಿನ್‌ 
ನಿರೋಧಿಯನ್ನಾಗಿಸುತ್ತದೆ. ಡಿಪ್ಲಾಯ್ದ ಳಲ್ಲಿ ನಿಸ್ವಾಟಿನ್‌ ನಿರೋಧಿಗಳನ್ನು ಅರಸುವಾಗ ಗುಣಾಣುಗಳ ಎರಡೂ ತದ್ರೂಪಿಗಳನ್ನು ನಿಷ್ಕಿಯಗೊಳಿಸುವ ಎರಡು ಸ್ವತಂತ್ರ ಉತ್ಪರಿವರ್ತನೆಗಳನ್ನು ಹೊಂದಿರುವ 


"9" ಅಥವಾ "ರ" ಯ ಬದಲು ಒಂದೇ ಡಾಮಿನಂಟ್‌ ಉತ್ಸರಿವರ್ತನೆಯುಳ್ಳ "€" 


ಬಗೆಯ ಕೋಶಗಳನ್ನು ಆರಿಸುವ ಸಂಭವನೀಯತೆ ಅಧಿಕವಾಗಿರುತ್ತದೆ. 


ಮಧ್ಯಭಾಗ ಮತ್ತು ಕೆಳಭಾಗ: ಒಂದೊಮ್ಮೆ ನಿಸ್ಸಾಟಿನ್ನಿರೋಧಿ, ಡಿಪ್ಲಾಯ್ದ್‌ "ಲ" ಹೆಪ್ಲಾಯ್ಡ್‌ ಆದರೆ, ಉತ್ಪರಿವರ್ತಿತ ಹೆಪ್ಲಾಯ್ಡ್‌ ಕೋಶಗಳು ("ಆ") ನಿಸ್ಸಾಟಿನ್ನಿರೋಧಿಯಾಗಿರುತ್ತವೆ ಮತ್ತು ಸಹಜ ಕೋಶಗಳು 


ನಿಸ್ಸಾಟಿನ್ಸಂಬೇದಿಯಾಗಿರುತ್ತವೆ ("8"). ನಿಸ್ಟಾಟಿನ್‌ ರಹಿತ ಮಾಧ್ಯಮದಲ್ಲಿ ಹೆಪ್ಲಾಯ್ಡ್‌ ಆಗಿ ಬದಲಾದ ನಂತರ 


e 


ಬಗೆಯ ಹೆಪ್ಲಾಯ್ಡ್‌ ಕೋಶಗಳು ಕಂಡುಬರಲಿಲ್ಲವಾದ್ದರಿಂದ ನಿಸ್ಟಾಟಿನ್ನಿರೀಧೀ ಡಿಪ್ಲಾಯ್ದಳು 


"C" ಕೋಶಗಳಾಗಿರಬಹುದಾ ಎಂಬ ಸಂಶಯ ಉದ್ಭವಿಸಿತು. ನಂತರ, ನಿಸ್ಥಾಟಿನ್ನಿರೋಧಿ ಡಿಪ್ಲಾಯ್ದಳು ಉತ್ಪರಿವರ್ತನೆಯಿಂದ ಉಂಟಾದ "ಲ" ಬಗೆಯ ಕೋಶಗಳಲ್ಲವೆಂದೂ, ಬದಲಾಗಿ 
ನಿಸ್ಸಾಟಿನ್‌ಅವಲಂಬಿತ-ನಿಸ್ವಾಟಿನ್‌ ನಿರೋಧಕತೆ (NDNR) ಯಿಂದ ಪ್ರೇರಿತವಾಗಿವೆ ಎಂದು ನಾನು ತೋರಿಸಿಕೊಟ್ಟಿ. 


ಐ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಡಿಸೆಂಬರ್‌ 2023 | 89 


ನಿಸ್ಹಾಟನ್‌ ನಿರೋಧಿಯಾಗಿಸುತ್ತದೆ. ಆದರೆ, ಈ 
ಅಮೀಬಾಗಳನ್ನು ಅರಾಸ್ಲಿರಾಲ್‌ ರಹಿತ ನಿಸ್ಹಾಟನ್‌ 
ತಟ್ಲೆಗಳಗೆ ವರ್ಗಾಯುಸಿದರೆ, ಹೊರೆಯ ಸಹಜ 
ಸ್ಲೀರಾಲ್‌ ಉತ್ಪಾದನೆಯ ಸಾಮರ್ಥ್ಯವನ್ನವು ಪುನಃ 
ಗಳಸಿಕೊಂಡು ನಿಸ್ಲಾಟನ್‌ ಸಂವೇದಿಯಾಗುತ್ತವೆ. 


ಎರಡು ದಿನಗಳಲ್ಪ ಅರಾಸ್ಲಿರಾಲ್‌ ತಟ್ಟೆಗಳಂದ 
ನಿಸ್ಹಾಟನ್‌ ತಟ್ಟೆಗಳಗೆ ವರ್ಗಾಲಯುಸಿದ ಅಮೀಬಾದ 
ಸಹಜ ಪ್ರಭೇದಗಳು ತುಂಬಾ ಚೆನ್ನಾಗಿ ಬೆಳೆದಿದ್ದು 
ನನಗೆ ಅಚ್ಚರಿ ಉಂಟುಮಾಡಿತ್ತು. ಸಾಮಾನ್ಯ 
ತಟ್ಟೆಗಳಂದ ವರ್ಗಾಲಯುಸಲ್ಪಟ್ಟ ಸಂವೇದೀ 
ಅಮೀಬಾದ ಸಹಜ ಪ್ರಭೇದಗಳಂತಲ್ಲದೆ ಈ 
ಅಮೀಬಾಗಳು, ರಿಸೆಸಿವ್‌ ನಿಸ್ಹಾಟನ್‌ ಉತ್ಪರಿವರ್ತಿತ 
ಕೋಪಶಗಳಷ್ಟೇ ಚೆನ್ನಾಗಿ ಬೆಳೆದಿದ್ದವು. 
ಅರಾಸ್ಥಿರಾಲ್ಲಲ್ಲಿ ಬೆಳೆದ ಅಮೀಬಾಗಳ ನಿಸ್ಹಾಟನ್‌- 
ನಿರೋಧವು ಮಾಧ್ಯಮದಲ್ಲದ್ದ ನಿಸ್ಹಾಟನ್‌ ತನ್ನು 
ವಿರುದ್ಧವೇ ನಿರೋಧಕತೆಯನ್ನು 
ಉಂಟುಮಾಡಿರುವುದರಿಂದ ಪ್ರಾಪ್ತಿಯಾಗಿದೆ ಎಂದು 
ಭಾವಿಸಬಹುದು. 


ಡಾಮಿನಂಬಟ್‌ ಉತ್ಪರಿವರ್ತನೆಯುಳ್ಳ ನಿಸ್ಹಾಟನ್‌- 
ನಿರೋಧೀ ಅಮೀಬಾಗಳನ್ನು ಕಂಡುಹಿಡಿಯುವ ನನ್ನ 
ಪ್ರಯೋಗದ ಫಅತಾಂಶಗಳನ್ನೂ ಈ ನಿಸ್ಹಾಟನ್‌- 
ಅವಲಂಬತ-ನಿಸ್ಲಾಟನ್‌ ನಿರೋಧಕತೆ (NDNR) 
ವಿವರಿಸಬಲ್ಲದು. ಡಿಪ್ಲಾಯ್ಡ್‌ ಅಮೀಬಾದ ಸಹಜ 
ಪ್ರಭೇದಗಳನ್ನು ನಿಸ್ಹಾಟನ್‌ ಉಳ್ಳ ಮಾಧ್ಯಮದಲ್ಲ 


ಬೆಳೆಸಿದಾಗ ಹೆಚ್ಚಿನವು ಶಿಅಂಧ್ರನಾಶಕದಿಂದ 
ತ್ವರಿತವಾಗಿ ನಾಶಗೊಂಡವು. ಕೆಲ ಅಮೀಬಾಗಳಷ್ಟೇ 
ಬದುಕುಳಆದು ನಿಸ್ಹಾಟನ್‌ ನಿರೋಧಕತೆಯನ್ನು 


ಬೆಕೆಸಿಕೊಂಡವು. ಉತ್ಸರಿವರ್ತನೆಯ ಆವರ್ತನಕ್ಕೆ 
ಹೋಲಸಬಹುದಾದಷ್ಟು ಕಡಿಮೆ ಪ್ರಮಾಣದಲ್ಲ ಇದರ 
ಆವರ್ತನೆಯುದ್ದುದರಿಂದ ಸ್ಲೀರಾಲ್‌ ಉತ್ಪಾದನೆಗೆ 
ಸಂಬಂಧಪಟ್ಟ ಗುಣಾಣುಗಳ ಉತ್ಪರಿವರ್ತನೆ ಈ 
ನಿರೋಧಕತೆಗೆ ಕಾರಣವಿರಬಹುದು ಎಂದು ನಾನು 


ಊಹಿಸಿಕೊಂಡಿದ್ದೆ. ಆದರೆ, ಉಳದುಕೊಂಡ 
ಅಮೀಲಬಾಗಳು ಗಳಸಿಕೊಂಡ ನಿಸ್ಹಾಟನ್‌ 
ನಿರೋಧಕತೆಯು (ಉತ್ಸರಿವರ್ತನೆ ಇಲ್ಲದ 


ಸಂದರ್ಭದಲ್ಲ) ನಿಸ್ಹಾಟನ್‌ ಉಳ್ಳ ಮಾಧ್ಯಮದಲ್ಲಿ 
ಅವು ಬದುಕಿರುವ ತನಕ ಮಾತ್ರ ಇರುತ್ತದೆ ಎಂದು 
ಈಗ ಭಾಸವಾಗುತ್ತದೆ. ಹೆಪ್ಲಾಯ್ಡ್‌ ಅಮೀಬಾಗಳನ್ನು 
ಪಡೆಯಲೋಸುಗ ಈ ಅಮೀಬಾಗಳನ್ನು ನಿಸ್ಹಾಟನ್‌ 
ಮಾಧ್ಯಮದಿಂದ ದೂರವಿಟ್ದಾಗ ಅವುಗಳ 
ನಿರೋಧಕತೆ ಏಕೆ ನಾಶವಾಲುತು ಎನ್ನುವುದನ್ನು 
ಇದು ವಿವರಿಸುತ್ತದೆ. ಅರಾಸ್ಥಿರಾಲ್‌ ಉಳ್ಳ ತಟ್ಟೆಗಳಲ್ಪ 
ಬೆಳೆದ ಅಮೀಬಾಗಳನ್ನು ನಿಸ್ಹಾಟನ್‌ ಮಾಧ್ಯಮವುಳ್ಳ 
ಹೆಚ್ಚುವರಿ ತಟ್ಟೆಗಳಗೆ (ನಾನು ಚೆಲ್ಲದೇ 
ಉಳಸಿಕೊಂಡಿದ್ದ) ವರ್ಗಾಲುಸಿದಾಗ  ಅವೇಕೆ 
ತುಂಬಾ ಚೆನ್ನಾಗಿ ಬೆಳೆದವು ಎನ್ನುವುದನ್ನೂ ಇದು 
ವಿವರಿಸುತ್ತದೆ. ಪೂರ್ವಗಾಮಿ ಪ್ಲೀರಾಲ್‌ ಸಹಜ 
ಸ್ಪೀರಾಲನ್ನು ಬದಲಾಲುಸುವಂತೆ ಅರಾಸ್ಥಿರಾಲ್‌ 
ಪ್ರಚೋದಿಸಿದ್ದರಿಂದ ನಿಸ್ಹಾಟನ್‌ ಎದುರು ಈ 
ಅಮೀಲಬಾಗಳು ಹೆಚ್ಚನ ಸಂಖ್ಯೆಯಲ್ಲಿ (ಹೆಚ್ಚು ಪ್ರತಿಶತ) 


ಟಿಪ್ಪಣಿಗಳು: 


ಬದುಕುಆದು ಕ್ರಮೇಣ 
ಸಾಧ್ಯವಾಯಿತು. 


NDNR ಗಳಸಿಕೊಳ್ಳಲು 


ಸಂಪೂರ್ಣವಾಗಿ ಇದೊಂದು ಹೊಸ ಅವಲೋಕನ: 
ಅಮೀಬಾಗಳಕಲ್ಲ ತನ್ನ ವಿರುದ್ಧದ ನಿರೋಧಕತೆಯನ್ನು 
ನಿಸ್ಹಾಟನ್‌ ಪ್ರತಃ (ಉತ್ಸರಿವರ್ತನೆಯಲ್ಲ) 
ಪ್ರಚೋದಿಸುವಂತೆ ತೋರುತ್ತಿತ್ತು. ಇಂದಿಗೂ ಕೂಡ 
ಬಗೆಹರಿಸಲಾಗದ ತುಂಬಾ ಪ್ರಶ್ನೆಗಳವೆ. NDNR N 


ಕಾರಣಗಳೇನು? ಶಿಅಂದ್ರ ಅಥವಾ ಮಾನವ 
ಕೋಪಶಗಳಕಲ್ಪ NDNR ಉಂಬಟಾಗಬಲ್ಲದೇ? 
ಆಂಘೋಟಿರಿಸಿನ್‌ ಜ ವಿಷಯದಲ್ಲೂ ಇಂತಹ 
ವಿದ್ಯಮಾನ ಸಂಭವಪಿಸಬಹುದೇ? ಯಾವ 


ಪ್ರೇರೇಪಣೆಯಿಂದ ನಾನು ಅರಾಸ್ಥಿರಾಲ್‌ ಉಜ್ಜ 
ತಟ್ಟೆಗಕಲ್ಪ ಬೆಕೆದ ಅಮೀಬಾಗಳನ್ನು ನಿಸ್ಹಾಟನ್‌ 
ಹೊಂದಿದ ತಟ್ಲಿಗಳಗೆ ವರ್ಗಾಲಯುಸಿದೆ ಎನ್ನುವುದು 


ನನ್ನ  ಮೇಲ್ವಚಾರಕರನ್ನು ದಿದ್ದಮೆಗೊಳಸಿದ 
ಅಂಶವಾಗಿತ್ತು. ಅದೊಂದು ಹುಚ್ಚು ಸಾಹಸದಂತೆ 
ಅನಿಸಿತ್ತು! ಡಾಮಿನಂಬಟ್‌ ಉತ್ಪರಿವರ್ತಿತ 


ಜೀವಿಗಳನ್ನು ಪಡೆಯುವಲ್ಲನ ಸೋಲು ಮತ್ತು 
ಹೆಚ್ಚುವರಿ ತಟ್ಟೆಗಳನ್ನು ಚೆಲ್ಲದೇ ಉಳಸಿಕೊಂಡಿದ್ದು 
ಸಮರ್ರವಾಗಿ ಈ ಅಚ್ಚರಿದಾಯಕ NDNR 
ಶೋಧನೆಯ ಮೂಲ ಕಾರಣಗಳು. ಕಠಿಣವಾಗಿ 
ಕೆಲಸ ಮಾಡಿದಷ್ಟು ನಿನ್ನ ಅದೃಷ್ಟ ಖುಲಾಯುಸುತ್ತದೆ” 
ಎಂಬ ಸಾಮ್ಲುಯೆಲ್‌ ಗೋಲ ನ್‌ ಹೇಆಕೆಯನು 

ಫೆ Ly ಡಿವ ೩ 
ನಾನು ನಂಬುತ್ತೇನೆ. 


049; 


1. The research described here was published in Antimicrob. Agents Chemother, 27: 974-976, 1985. URL: https://journals.asm.org/doi/10.1128/AAC.27.6.974. 
2. To read more about cannibalism in slime moulds, refer: Waddell D. R. 1982. A predatory slime mould. Nature 298, 464-466. 


3. Source of the image used in the background of the article title: Slime Mould. Credits: Usman Bashir, Wikimedia Commons. 
URL: https://commons.wikimedia.org/wiki/File:Dictyostelium_discoideum_43.jpg. License: CC-BY-SA. 


ಡಿ.ಪಿ. ಕಸ್ಪೇಕರ್‌ ಅವರು ಓರ್ವ ನಿವೃತ್ತ ವಿಜ್ಞಾನಿ. 


ಅನುವಾದ: ಮನೋಜ ಗೋಡಬೋಲೆ | ಪರಿಶೀಲನೆ: ಸ್ಮಿತಾ ಭಟ್‌ 


9೦ ' ಐ ಪಂಡರ್‌್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್ಹ್‌ | ಡಿಸೆಂಬರ್‌ 2023 


